ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ರಾಜ್ಯದ ಸ್ನಾತಕೋತ್ತರ ಕಾಲೇಜುಗಳಲ್ಲಿನ ವ್ಯವಸ್ಥೆಯ ಕುರಿತು 
ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು):- 


581(745) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ 
ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಸರ್ಕಾರಿ ಪದವಿ ವ್ಯಾಸಂಗದ ಕಾಲೇಜುಗಳ ಸಂಖ್ಯೆ ಎಷ್ಟು; (ವಿವರ ನೀಡುವುದು) 


(ಆ) ರಾಜ್ಯದಲ್ಲಿರುವ ಸ್ನಾತಕೋತ್ತರ ಕಾಲೇಜುಗಳ (ವಿಶ್ವವಿದ್ಯಾಲಯ ಬಿಟ್ಟು) ಸಂಖ್ಯೆ ಎಷ್ಟು; (ವಿವರ 
ನೀಡುವುದು) 


(ಇ) ರಾಜ್ಯದಲ್ಲಿರುವ ಸ್ನಾತಕೋತ್ತರ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆಯೆ; (ವಿವರ 
ನೀಡುವುದು) 


(ಈ) ಈ ವಿಭಾಗಗಳಲ್ಲಿ ಯು.ಜಿ.ಸಿ. ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಜಾರಿ ಇರುವ ನಿಯಮಗಳ ರೀತಿಯಲ್ಲಿ 
ಸರತಿ ಸಾಲಿನ ಅನ್ನಯ ಸಂಯೋಜಕರನ್ನು ನೇಮಕ ಮಾಡಿಕೊಳ್ಳುವ ವ್ಯವಸ್ಥೆ ಇದೆಯೇ; (ವಿವರ ನೀಡುವುದು) 


(ಉ) ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಮೂಲಭೂತ 
ಸೌಕರ್ಯ ಸಿಗುವ ರೀತಿಯಲ್ಲಿ ಸರ್ಕಾರಿ ಸ್ನಾತಕೋತ್ತರ ಕಾಲೇಜುಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆಯೆ; (ವಿವರ 
ನೀಡುವುದು) 


(ಊ) ಸರ್ಕಾರದ ಸ್ನಾತಕೋತ್ತರ ಕಾಲೇಜುಗಳಲ್ಲಿ ಸಂಯೋಜಕರು ದೈನಂದಿನ ಕಾರ್ಯನಿರ್ವಹಿಸುವ 
ಚಟುವಟಿಕೆಗಳ ಕುರಿತು ಯಾವುದಾದರೂ ಸರ್ಕಾರಿ ಆದೇಶಗಳು ಅಥವಾ ಸುತ್ಲೋಲೆಗಳು ಜಾರಿಯಲ್ಲಿವೆಯೆಣ; 
(ವಿವರ ನೀಡುವುದು) ಇದ್ದಲ್ಲಿ, ಈ ಆದೇಶಗಳಿಗೆ ಮತ್ತು ಸುತ್ತೋಪೆಗಳಿಗೆ ಶಾಸನಬದ್ದವಾದ ಅಧಾರವಿದೆಯೇ? 
(ವಿವರ ನೀಡುವುದು) 


